ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


583(836) 


ಸದಸ್ಯರ ಹೆಸರು 


ಶ್ರೀ ಎನ್‌ ಎಸ್‌ ಭೋಸರಾಜು(ವಿಧಾನಸಭೆಯಿಂದ 
ಚುನಾಯಿತರಾದವರು) 


ಉತ್ತರಿಸುವ ದಿನಾಂಕ 


11-03-2020 


ಉತ್ತರಿಸುವ ಸಚಿವರು 


ಕೃಷಿ ಸಚಿವರು 


ಸಂ. 


ಪ್ರಶ್ನೆ 


ಉತ್ತರ 


ರಾಯಚೂರು 
ಜಿಲ್ಲೆಯಲ್ಲಿ 
ಸಿರಿಧಾನ್ಯಗಳ 


ಉತ್ಪಾದನೆ ಹೆಚ್ಚಿಸಲು 
ನೀಡಿರುವ 
ಸೌಲಭ್ಯಗಳೇನಮು; 


ರೈತರಿಗೆ 


ರಾಯಚೂರು ಜಿಲ್ಲೆಯಲ್ಲಿ ಸಿರಿಧಾನ್ಯಗಳ ಉತ್ಪಾದನೆಯನ್ನು ಹೆಚ್ಚಿಸಲು 
ಕರ್ನಾಟಕ ಸರ್ಕಾರವು ಈ ಕೆಳಕಂಡ ಯೋಜನೆಗಳನ್ನು 
ಹಮಿತೊಂಡಿರುತ್ತದೆ. K 


1. ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆಯಡ(NFSM): 
ಮ್ಯೂಬಸಿನಡಿಯಲ್ಲ (ಜೋಳ ಮತ್ತು ಸಜ್ಜೆ: 


ಜೋಳ ಮತ್ತು ಸಜ್ಜೆ ಬೆಳೆಗಳನ್ನು ಬೆಳೆಯುವ ರೈತರಿಗೆ ಪ್ರಾತ್ಯಕ್ಷಿಕೆಗಳ 
ಮುಖಾಂತರ ಪ್ರತಿ ಹೆಗೆ ರೂ. 6000/-ರಂತೆ ಸಹಾಯಧನವನ್ನು 
ನೇರವಾಗಿ ರೈತರ ಖಾತೆಗೆ ಸಂದಾಯ ಮಾಡುವ ಮೂಲಕ ಸಿರಿಧಾನ್ಯಗಳ 
ಉತ್ಪಾದನೆಯನ್ನು ಹೆಚ್ಚಿಸಲು ರೈತರನ್ನು ಪ್ರೋತ್ಸಾಹಿಸಲಾಗುತ್ತಿದೆ. 


2. ರೈತಸಿರಿ ಯೋಜನೆ: ಸ 

ಈ ಯೋಜನೆಯನ್ನು '. 2019-20 ನೇ. ಸಾಲಿನಿಂದ 
ಅನುಷ್ಠಾನಗೊಳಿಸಲಾಗುತ್ತಿದ್ದು, ಸಿರಿಧಾನ್ಯ ಬೆಳೆಗಳಾದ ನವಣೆ, ಸಾಮೆ, 
ಹಾರಕ, ಕೊರಲೆ, ಊದಲು ಹಾಗೂ ಬರಗು ಬೆಳೆಯುವ ರೈತರಿಗೆ 
ಪೋತ್ಸಾಹಧನವಾಗಿ ಪ್ರತಿ ಹೆಕ್ನೇರ್‌ ರೂ"10,000/- ರಂತೆ ಗರಿಷ್ಠ 2 
ಹೆಕ್ಟೇರ್‌ ಗೆ ಮಾತ್ರ ಸೀಮಿತವಾಗುವಂತೆ ಪ್ರೋತ್ಸಾಹಧನವನ್ನು ರ8T 
ಮುಖಾಂತರ ರೈತರ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತಿದೆ. 

ಈ ಮೇಲಿನ ಯೋಜನೆಗಳಡಿ ರಾಯಚೂರು ಜಿಲ್ಲೆಯಲ್ಲಿ ಸಾಧಿಸಿರುವ 
ಪ್ರಗತಿ ಈ ಕೆಳಗಿನಂತಿವೆ. 


ಶ್ರ ಹೂೋಜನೆ ಬೌತಿಕ ಆರ್ಥಿಕ ಫಲಾನುಭವಿಗಳ 
ಸಂ (ಹೆಕ್ಟೇರ್‌) | (ಲಕ್ಷಗಳಲ್ಲಿ) ಸಂಖ್ಯೆ 
NFSM-Nutri 
1 cereals (ಜೋಳ 1864 111.76 1715 
ಮತ್ತು ಸಜೆ): 
ರೈತಸಿರಿ (ನವಣೆ, 
ಸಾಮೆ, ಹಾರಕ, 
2 ಕೊರಲೆ, 760 76 994 
ಊದಲು ಹಾಗೂ 
| ಬರಗು) 
ಒಟ್ಟು 2624 187.76 


2 [ರೈತರು ನೀರನ್ನು | ರೈತರು ನೀರನ್ನು ಮಿತವಾಗಿ ಬಳಕೆ ಮಾಡಲು ಸಬ್ಬಿಡಿ ಮೂಲಕ ಈ 
ಮಿತವಾಗಿ ಬಳಕೆ| ವಿತರಿಸುವ ಹನಿ ನೀರಾವರಿ ಪದ್ಮತಿ ಘಟಕಗಳನ್ನು ಎಲ್ಲಾ ವರ್ಗದ 
ಮಾಡಲು ಸಬ್ಬಿಡಿ| ರೈತರಿಗೆ 2.00 ಹೆಕ್ಟೇರ್‌ ಪ್ರದೇಶದವರೆಗೆ ಶೇ 90 ರ ಸಹಾಯಧನ ಮತ್ತು 
ಮೂಲಕ ವಿತರಿಸುವ |200 ರಿಂದ 5.00 ಹೆಕ್ಟೇರ್‌ ಪ್ರದೇಶದವರೆಗೆ ಹನಿ ನೀರಾವರಿ 


ಹನಿ ನೀರಾವರಿ | ಪದ್ದತಿಯನ್ನು ಅಳವಡಿಸಲು ಶೇ.45 ರ ಸಹಾಯಧನ 
ಪದ್ಮತಿ ಒದಗಿಸಲಾಗುತ್ತಿದೆ. p 
ಯೋಜನೆಯನ್ನು 

ಎಲ್ಲಾ ವರ್ಗದ 


ರೈತರಿಗೆ ವಿತರಿಸುವ 
ಪ್ರಸ್ತಾವನೆ ಸರ್ಕಾರದ 
ಮುಂದೆ ಇದೆಯೇ 
ಇಲ್ಲದೇ ಇದಲ್ಲಿ, | 
ಸರ್ಕಾರ os 
ತೆಗೆದುಕೊಂಡ 

ಶ್ರಮಗಳೇಮು? ' 

ಸಂಖ್ಯೆ: ಕೃಇ/ತೈಇಕ/37/2020 


ಫಿಜಿ ಸಚಿವರು 


